ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 714 
ಸದಸ್ಯರ ಹೆಸರು ಶ್ರೀ.ಐವನ್‌ 'ಡಿ' ಸೋಜಾ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 12.03.2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
ಕ್ರ ಪ್ರಶ್ನೆ ಉತ್ತರ 
ಸಿ, ಶ್ನೆ ಮ 
ಅ | ರಾಜ್ಯದಲ್ಲಿ ವಿದ್ಯುಚ್ಛಕ್ತಿ | ರಾಜ್ಯದಲ್ಲಿನ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಒಟ್ಟು 4027 ಸಂಖ್ಯೆಯ 
ಉತ್ಪಾದಿಸಲು ಎಷ್ಟು ಮನೆಗಳಿಗೆ | ಗ್ರಾಹಕರುಗಳು ಸೋಲಾರ್‌ ಮೇಲ್ಭಾವಣಿ ಘಟಕಗಳನ್ನು ಅಳವಡಿಸಿಕೊಂಡಿದ್ದು, ಜಿಲ್ಲಾವಾರು 
ಸೋಲಾರ್‌ ಮೇಲ್ದಾವಣಿ | ವಿವರಗಳನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 
ಘಟಕಗಳನ್ನು ಅಳವಡಿಸಲಾಗಿದೆ: 
(ಜಿಲ್ಲಾವಾರು ವಿವರಗಳನ್ನು 
ಒದಗಿಸುವುದು) 
ಆ | ಪ್ರಸ್ತುತ ಬೇಡಿಕೆ ಇರುವ ವಿದ್ಯಚ್ಛಕ್ಷಿ | ರಾಜ್ಯದಲ್ಲಿ ಪ್ರಸ್ತುತ, ದಿನವಹಿ 255 ರಿಂದ 261 ದಶಲಕ್ಷ ಯೂನಿಟ್‌ ಗಳ (8,000-13,300 
ಎಷ್ಟು ಯಾವ ಮೂಲಗಳಿಂದ | ಮೆಗಾ ವ್ಯಾಟ್‌) ವಿದ್ಯುತ್‌ ಬೇಡಿಕೆ ಇರುತ್ತದೆ. 
ಉತ್ಪಾದಿಸಲಾಗಿದೆ; ತಗಲುವ ವೆಚ್ಚ | ರಾಜ್ಯಕ್ಕೆ ವಿವಿಧ ಮೂಲಗಳಿಂದ ವಿದ್ಯುತ್‌ ಲಭ್ಯವಾಗುತ್ತಿದ್ದು, ವಿವರಗಳು ಕೆಳಕಂಡಂತಿವೆ. 
ಎಷ್ಟು; ಕ್ರಸಂ ವಿದ್ಯುತ್‌ ಮೂಲ ] 
1 |ಜಲವಿದ್ಯುತ್‌ 
2 | ಶಾಖೋತ್ಪನ್ನ 
3 | ಕೇಂದ್ರದಿಂದ ರಾಜ್ಯದ ಪಾಲು 
4 |ಬುಹತ್‌ ಐ.ಪಿ.ಪಿ 
5 ಅಸಂಪ್ರದಾಯಕ ಮೂಲಗಳು 
(ಸೋಲಾರ್‌, ಪವನ ವಿದ್ಯುತ್‌, ಸಹ- 
ಉತ್ಪಾದನೆ, ಕಿರು ಜಲ, ಜೈವಿಕ ಇಂಧನ 
ಮೂಲದಿಂದ ವಿದ್ಯುತ್‌ ಉತ್ಪಾದನೆ) 
ವಿದ್ಯುತ್‌ ಉತ್ಪಾದನೆಗೆ ತಗಲುವ ವೆಚ್ಚದ ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 
ಇ | ಸೋಲಾರ್‌ ಮೂಲಕ | ಪ್ರಸಕ್ತ 2019-20 ನೇ ಸಾಲಿನಲ್ಲಿ, ಜನವರಿ ಅಂತ್ಯದವರೆಗೆ 6776.355 ದಶಲಕ್ಷ ಯೂನಿಟ್‌ ] 


ಉತ್ಪಾದಿಸುವ ವಿದ್ಯುಚ್ಛಕ್ತಿ ಎಷ್ಟು; 
ಯೂನಿಟ್‌ ಒಂದಕ್ಕೆ ತಗಲುವ 


ವೆಚ್ಚ ಎಷ್ಟು; 


ಗಳಷ್ಟು ವಿದ್ಯುತ್ತನ್ನು ಸೋಲಾರ್‌ ಘಟಕಗಳ ಮೂಲಕ ಪಡೆಯಲಾಗಿದೆ. 

ಪ್ರಸ್ತುತ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ (ಕೆ.ಇ.ಆರ್‌.ಸಿ) ಆದೇಶದಂತೆ ಮೆಗಾ 
ವ್ಯಾಟ್‌ ಅಧಾರಿತ ಸೌರ ಯೋಜನೆಗಳ ಅನುಷ್ಠಾನಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 3.40 
ಕೋಟಿ ಬಂಡವಾಳ ವೆಚ್ಚವಾಗಲಿದ್ದು, ಸದರಿ ಯೋಜನೆಗಳ ಪ್ರತಿ ಯೂನಿಟ್‌ ಜಕಾತಿ ದರ 
ರೂ. 3.08/-. ಸದರಿ ಯೋಜನೆಗಳ ಪ್ರತಿ ಯೂನಿಟ್‌ ಜಕಾತಿ ದರ ರೂ. 3.08/-. ಮೆಗಾ 
ವ್ಯಾಟ್‌ ಆಧಾರಿತ ಸೋಲಾರ್‌ ವಿದ್ಯುತ್‌ ಅನ್ನು ರಿವರ್ಸ್‌ ಬಿಡ್ಡಿಂಗ್‌ ಸಲ್ಲಿ ಖರೀದಿಸುತ್ತಿದ್ದು, 
ದರವು ಬಿಡ್‌ನಿಂದ ಬಿಡ್‌ಗೆ ವ್ಯತ್ಯಾಸವಾಗುತ್ತದೆ. 


ಪ್ರಸ್ತುತ ಕೆ.ಇ.ಆರ್‌.ಸಿ ರವರ ಆದೇಶದ ಪ್ರಕಾರ ಸೌರ ಮೇಲ್ಭಾವಣಿ ಘಟಕಗಳಿಗೆ ಈ 
ಕೆಳಕಂಡ ದರಗಳನ್ನು ನಿಗದಿಪಡಿಸಲಾಗಿರುತ್ತದೆ. 


ದರಗಳು - 
ದರಗಳು ರೂ/ಯೂನಿಟ್‌ 
ಸಾಮರ್ಥ್ಯ ರೂ/ಯೂನಿಟ್‌ ಗೆ ಈ 
-ಗೆ (ಸಬ್ಬಿಡಿ ಸಹಿತ) 
(ಸಬ್ಬಿಡಿ ರಹಿತ) 
18. ವ್ಯಾ. -10 ಪಿ. ವ್ಯಾ. 
3.99 2.97 
(ಗೃಹ ಬಳಕೆ ಗ್ರಾಹಕರಿಗೆ) 
1ತಿ. ವ್ಯಾ.- 2000 ಕಿ.ವ್ಯಾ. 3.07 2.32 


ಸೋಲಾರ್‌ ವಿದ್ಯುಚ್ಛಕ್ತಿ 
ಉತ್ಪಾದನೆಗೆ ಪ್ರೋತ್ಸಾಹಿಸಲು 
ಸರ್ಕಾರ ಕೈಗೊಂಡ 
ಯೋಜನೆಗಳು ಯಾವುದು; 


ಸರ್ಕಾರವು ಸೌರ ವಿದ್ಯುತ್‌ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸೌರ ನೀತಿ 
2014-21 ಅನ್ನು ಜಾರಿಗೊಳಿಸಿದೆ. ಸೌರ ನೀತಿಯಂತೆ ಈ ಕೆಳಕಂಡ ವರ್ಗಗಳಲ್ಲಿ 
ಯೋಜನೆಗಳನ್ನು ಅನುಷ್ಟಾನಗೊಳಿಸಬಹುದಾಗಿರುತ್ತದೆ; 
1. ಸ್ಫರ್ಧಾತ್ಮಕ ಬಿಡ್‌ ಮುಖೇನ 
2. ಭೂ ಮಾಲೀಕ ರೈತರ ವರ್ಗ (ನೀತಿಯ ಅವಧಿಗೆ ಸದರಿ ಯೋಜನೆಯಡಿ ಹಂಚಿಕೆ 
ಮುಕ್ತಾಯಗೊಂಡಿದೆ) 
3. Renewable Energy Certificate Mechanism (RECM) ಪಗ. 
4. ಸ್ವತಂತ್ರ ವಿದ್ಯುತ್‌ ಉತ್ಪಾದಕರ ವರ್ಗ (ಸ್ವಯಂ ಬಳಕೆ/ಸಮೂಹ ಸ್ವಯಂ ಬಳಕೆ 
ಮತ್ತು ಮೂರನೇ ವ್ಯಕ್ತಿಗೆ ಮಾರಾಟ) 
5. ಸೋಲಾರ್‌ ಪಾರ್ಕ್‌ ವರ್ಗ 
6. ಸೌರ ಮೇಲ್ಲಾವಣಿ ವರ್ಗ 
ಇದಲ್ಲದೇ ಸೌರ ವಿದ್ಯತ್‌. ಅನ್ನು ಪ್ರೋತ್ಸಾಹಿಸಲು ಈ ಕೆಳಕಂಡ 
ಯೋಜನೆ/ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ. 
ಜಾಲಮುಕ್ತ ಸೌರ ನೀರಾವರಿ ಪಂಪ್‌ಸೆಟ್‌ ಯೋಜನೆ: 
ರಾಜ್ಯ ಸರ್ಕಾರದ ರೂ. 66.8 ಕೋಟಿ ಸಹಾಯಧನದೊಂದಿಗೆ ಜಾಲಮುಕ್ತ ಸೌರ ನೀರಾವರಿ 
ಪಂಪ್‌ಸೆಟ್‌ ಯೋಜನೆಯನ್ನು ರಾಜ್ಯದಲ್ಲಿ ನಾಲ್ಕು ಹಂತಗಳಲ್ಲಿ ಒಟ್ಟು 3710 ಸಂಖ್ಯೆಯ 
ಜಾಲಮುಕ್ತ ಸೌರ ನೀರಾವರಿ ಪಂಪ್‌ಸೆಟ್‌ಗೆಳನ್ನು ಅಳವಡಿಸಿ, ಚಾಲನೆಗೊಳಿಸಲಾಗಿದೆ. 


ಸೂರ್ಯ ರೈತ ಯೋಜನೆ: 

ನೆಟ್‌ ಮೀಟರಿಂಗ್‌ ವ್ಯವಸ್ಥೆಯಡಿ, ಗ್ರಿಡ್‌ ಸಂಪರ್ಕಿತ ಸೌರ ವಿದ್ಯುತ್‌ ಚಾಲಿತ ಪಂಪ್‌ಸೆಟ್‌ 
- “ಸೂರ್ಯ ರೈತ ಯೋಜನೆ” ಗೆ ದಿನಾಂಕ:20.09.2014ರಂದು ಮಾರ್ಗಸೂಚಿಗಳನ್ನು 
ಹೊರಡಿಸಿದ್ದು, ಬೆಸ್ಕಾಂ ವ್ಯಾಪ್ತಿಯ ಹಾರೋಬೆಲೆ ಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಸದರಿ 
ಯೋಜನೆಯನ್ನು ಅನುಷ್ಟಾನಗೊಳಿಸಲಾಗಿದೆ. ಸದರಿ ಯೋಜನೆಯಡಿ ರೈತರು ಗ್ರಿಡ್‌ 
ಸಂಪರ್ಕಿತ ಸೌರ ಚಾಲಿತ ಪಂಪ್‌ಸೆಟ್‌ನಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ವಂತ 
ಬಳಕೆಗೆ ಉಪಯೋಗಿಸಿಕೊಂಡು ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ವಿದ್ಯುತ್‌ ಸರಬರಾಜು 
ಕಂಪನಿಗಳ ಗ್ರಿಡ್‌ಗೆ ನಿವ್ವಳ ಮಾಪನ ವ್ಯವಸ್ಥೆಯಡಿ ಸರಬರಾಜು ಮಾಡಬಹುದಾಗಿರುತ್ತದೆ. 


ಉ [ಕಲೋವ್ಯಾಟ್‌ ಒಂದಕ್ಕೆ | ಪ್ರಸ್ತುತ, ಕೆ.ಇ.ಆರ್‌.ಸಿ ರವರ ಆದೇಶದನ್ವಯ 1-10 8. ವ್ಯಾ ಸಾಮ್ಯದ ಗಿಡ 
| ಸೋಲಾರ್‌ ಪ್ಯಾನಲ್‌ಗಳಿಗೆ | ಸಂಪರ್ಕಿತ ಸೌರ ಮೇಲ್ಲಾವಣಿ ಘಟಕಕ್ಕೆ (ಗೃಹ ಬಳಕೆ ಗ್ರಾಹಕರಿಗೆ) ಕಿಲೋ ವ್ಯಾಟ್‌ ಒಂದಕ್ಕೆ 
“ | ತಗಲುವ ವೆಚ್ಚ ಎಷ್ಟು; | ರೂ. 45,000/- ಹಾಗೂ 1-2000 ಕಿ. ವ್ಯಾ. ಸಾಮರ್ಥ್ಯದ ಸೌರ ವಿದ್ಯುತ್‌ ಘಟಕಕ್ಕೆ 
- | ಉತ್ಪಾದನೆಯಾಗುವ ವಿದ್ಯುತ್‌ | ರೂ. 32,800/- ಬಂಡವಾಳ ವೆಚ್ಚವಾಗುವುದು. ಒಂದು ಕಿಲೋವ್ಯಾಟ್‌ ಸಾಮರ್ಥ್ಯದ 
ಎಷ್ಟು? (ವಿವರ ನೀಡುವುದು) | ಸೋಲಾರ್‌ ಪ್ಯಾನಲ್‌ಗಳಿಂದ ಒಂದು ದಿನಕ್ಕೆ 4 ರಿಂದ 5 ಯೂನಿಟ್‌ ವಿದ್ಯುತ್‌ 


ಉತ್ಪಾದನೆಯಾಗಬಹುದೆಂದು ಅಂದಾಜಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 56 ಇಬಿಎಸ್‌ 2020 


Ls 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿಗಳು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಐವನ್‌ ಡಿ'ಸೋಜಾ ರವರ ಚುಕ್ಕೆ ಗುರುತಿಲ್ಲದ ಪ್ರ ಸ್ರಶ್ನೆ ಸಂಖ್ಯೆ 714ಕ್ಕೆ 
ಅನುಬಂಧ-1 
ರಾಜ್ಯದಲ್ಲಿನ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಒಟ್ಟು 4027 ಸಂಖ್ಯೆಯ ಗ್ರಾಹಕರುಗಳು ಸೋಲಾರ್‌ ಮೇಲ್ಲಾವಣಿ 
ಘಟಕಗಳನ್ನು ಅಳವಡಿಸಿಕೊಂಡಿದ್ದು, ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ, 


ಕಂಪನಿ ಕ್ರಸಂ ಜಿಲ್ಲ ಗ್ರಾಹಕರು ಅಳವಡಿಸಿಕೊಂಡಿರುವ ಸೋಲಾರ್‌ 
ಮೇಲ್ಗಾವಣಿ ಘಟಕಗಳ ಸಂಖ್ಯೆ 
] 1 ಬೆಂಗಳೂರು ನಗರ 1464 
2 ಬೆಂ.ಗ್ರಾಮಾಂತರ 120 
3 ದಾವಣಗೆರೆ 125 
ಬೆವಿಕ [5 [ಕಾವನ [ 25 
5 ತುಮಕೂರು ೫ 
6 ಕೋಲಾರ 57 
7 | ರಾಮನಗರ 33 
8 ಚಿತ್ರದುರ್ಗ 27 
೨ | ದಕ್ಷಿಣಕನ್ನಡ 482 
[© [eds 287 
ಮ.ವಿ.ಕಂ ಫ _} ವಾ [ 
2 ಪ್ಯಮಗಳೂರು T 
ಟಿ | 'ಮ್ಯಸೂಡು 324 
14 | ಮಂಡ್ಯ 33 
ಚಾವಿಸನಿನಿ 15 | ಹಾಸನ 7 
16 [ಕೊಡಗು ಇ 
17 | ಚಾಮರಾಜ ನಗರ p' 
18 | ಧಾರವಾಡ 144 
3 [Ao 5 
20 | ಹಾವೇರಿ 54 
ಹು.ವಿ.ಕಂ [ 2 | ಉತ್ತರಕನ್ನಡ | TR 
22 ಬೆಳಗಾವಿ 21] 
2 | ವಿಜಯಪುರ 5 
24 | ಬಾಗಲಕೋಟಿ 78 
25 | ಬೀದರ್‌ [3 
26 | ಕಲಬುರ್ಗಿ ] ET 
27 | ಯಾದಗಿರಿ p) 
ಗು.ವಿ.ಕಂ SS | 
28 | ಬಳ್ಳಾರಿ 61 
29 ರಾಯಚೂರು 17 
30 ಕೊಪ್ಪಳ 3 
L 
| ಒಟ್ಟು 4027 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಐವನ್‌ ಡಿ'ಸೋಜಾ ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 714ಕ್ಕೆ 
K ಅನುಬಂಧ-2 
' ಕವಿನಿನಿಯ ವಿದ್ಯುತ್‌ ಕೇಂದ್ರಗಳ 2019-20ನೇ ಸಾಲಿನ ಸ್ಥಾಪಿತ ಸಾಮರ್ಥ್ಯ ಹಾಗೂ ಸ್ಥಾವರವಾರು ವಿದ್ಯುತ್‌ ಉತ್ಪಾದನೆ ಮತ್ತು 
” ಇದಕ್ಕೆ ತಗಲುವ ವೆಚ್ಚದ ವಿವರ (2018-19ನೇ ಸಾಲಿನ) ಕೆಳಕಡಂತಿಂವೆ: 


ಸಮ | ವಿದ್ಯುದಾಗಾ ಉತ್ಪಾದನಾ ನಿಜ ಉತ್ಪಾ ಲುವ ವೆಚ್ಚ 
ಸಂಖ್ಯೆ ಸಾಮರ್ಥ 2019-20 ದಲಯೂ.ಗಳಲ್ಲ (ಹೈಸೆ/ಕಿವ್ಯಾಎಚ್‌) 
ಮೆವಾಗಳಲಿ (01.04.2019ರ೦ದ (2018-19ನೇ ಸಾಲಿನ) 
ks 02.03.2020ರವರಗೆ) 
77 3ರಾಷತ 1035 4620.90 40 
2 | ಲಿಂಗನಮಕ್ಕಿ 55 267.46 p 
ತ | ಬದ್ರಾ 39.20 | 66.53 418 
3 ನಾಗರುರಿ 900 3183.55 | 60 
ಕಸಾಪ 100 540.72 
5|ನರಾಹಿ 460 1099.61 103 
7] ಮಾಣಿ 9 27,54 
5 | ಘಟಪ್ರಭಾ 32 40.69 200 
$'[ಕದ್ರಾ 150 428.83 200 
ಟಿ] ಳ್ಳಿ 120 417.86 132 
| ಗೇರುಸೊಪ್ಪ 240 521.45 121 
12 | ಆಲಮಟ್ಟಿ 290 622.28 161 
13 |ಶಿ ೦ 42 197.08 137 
14 | ಶಿಂಷಾ: 17.20 | | 56.04 137 
15 | ಎಮ್‌ಜಿಹೆಚ್‌ಇ 139.20 265,55 137 
16 | ಮಲ್ಲಾ 9 21.16 
17 | ಸಿರ್‌ವಾರ 1 0 
18 ಲ್ಮಲ 0.40 0 
19 | ಗಾಣೇಕಲ್‌ 0.35 0 
2೦ | ಮಲಪ್ರಭಾ 2.40 4.90 200 
27| ಮುನಿರಾಬಾದ್‌ 38 93.135 137 
ಒಟ್ಟು ಜಲವಿದ್ಯುತ್‌ 3679.75 12475.33 
ಘಟಕ (1-7) =482 
| ಆರ್‌ಟಿಪಿಎಸ್‌ ಘಟಕ-1-8 1720 7762.51 ಘಟಕ-8 =539 
ಗ್‌ ಘಡ 877 
23 | ಬಿಟಿಪಿಎಸ್‌ ಘಟಕ-1-3 1700 3832.23 ಘಟಕ-2 ವಕಿ72 
ಘಟಕ-3 
24" ವೈಟಿಪಿಎಸ್‌ 1600 115.35 
ಒಟ್ಟು ತಾಖೋತ್ಸನ್ನ) 5020 11710.09 
ಕಷ್ಟದಗುಡ್ಡ We ನಾ 
ವಃ 
25 | (ನನು) 4.555 4 725| i 
ಸ್‌ರಶ್ತಾ “ಕೋಲಾರ, 34 38.99 776 
ಬೆಳಗಾಂ, ಯಪಾಲ್‌ದಿನ್ಸಿ 
ಬಳಕವಾಡಿ,ಶಿವನಸಮುದಂ, 
ಭಳ ಚಂದಾಪುರ 
ಒಟ್ಟು 8738.305 24231.67 


-2- 


ಪ್ರಸ್ತುತ ಕೆ.ಇ.ಆರ್‌.ಸಿ. ರವರ ಆದೇಶಗಳಂತೆ ಅಸಂಪ್ರದಾಯಕ ಇಂಧನ ಮೂಲಗಳಿಂದ ವಿದ್ಯುತ್‌ ಉತ್ಪಾದನೆಗೆ ತಗಲುವ 
ಬಂಡವಾಳ ವೆಚ್ಚ ಮತ್ತು ಪ್ರತಿ ಯೂನಿಟ್‌ ಜಕಾತಿ ದರ ಈ ಕೆಳಗಿನಂತಿದೆ: 


ಮೂಲ ಬಂಡವಾಳ ವೆಚ್ಚ ರೂ. ಗಳಲ್ಲಿ | ಪ್ರತಿ ಯೂನಿಟ್‌ ಜಕಾತಿ ದರ ರೂ. ಗಳಲ್ಲಿ 
ಸೌರ 3.40 ಕೋಟಿ/ಮೆ.ವ್ಯಾ. 3.08 
ಸೌರ ಮೇಲ್ಲಾವಣಿ 1ಕಿ.ವ್ಯಾ- | 45,000/ಕಿ.ವ್ಯಾ ಸಬ್ಬಿಡಿ ರಹಿತ:3.99 
10ಕಿ.ವ್ಯಾ (ಗೃಹ ಬಳಕೆ ಸಬ್ಬಿಡಿ ಸಹಿತ:2.97 
ಗ್ರಾಹಕರಿಗೆ) 
ಸೌರ ಮೇಲ್ಲಾವಣಿ 1ಕಿ.ವ್ಯಾ- | 32,800/ಕಿ.ವ್ಯಾ K ಸಬ್ಬಿಡಿ ರಹಿತ:3.07 
2ಮೆ.ವ್ಯಾ ಸಬ್ಬಿಡಿ ಸಹಿತ:2.32 
ಪವನ es ಕೋಟಿ/ಮೆ.ವ್ಯಾ. 3.26 

[ಕಿರು ಜಲ 6.33 ಕೋಟಿ/ಮೆ.ವ್ಯಾ. 3.95 
ಜೈವಿಕ ಇಂಧನ 5.86 ಕೋಟಿ/ಮೆ.ವ್ಯಾ. 5,74 (Water Cooled) 

5.54 (Air Cooled) 

ಸಹ ವಿದ್ಯುತ್‌ 4.70 ಕೋಟಿ/ಮೆ.ವ್ಯಾ. 3.69 


